ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1821(2196) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ಷಯ:  BMR೦ಸAನಲ್ಲಿ Change of Land use ಬುಗ್ಗೆ 


(ಅ) ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ (8್ಬRDA) ವನ್ನು ಯಾವಾಗ 
ಸ್ಥಾಪನೆ ಮಾಡಲಾಯಿತು; ಇದರ ಉದ್ದೇಶಗಳೇನು; (ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ಪ್ರಾಧಿಕಾರ ಯಾವ-ಯಾವ ಉದ್ದೇಶಗಳಿಗಾಗಿ ಜಮೀನನ್ನು 
ಸ್ವಾಧೀನಪಡಿಸಿಕೊಂಡು ಅಬಿವೃದ್ದಿ ಮಾಡಿ ಹಸ್ತಾಂತರಿಸಲು ಅಧಿಕಾರ ಹೊಂದಿದೆ; 
(ವಿವರವಾಗಿ ಉದ್ದೇಶವಾರು ಮಾಹಿತಿ ಒದಗಿಸುವುದು) 


(ಇ) ಬೂ ಉಪಯೋಗ/ಭೂಮಿ ಉಪಯೋಗ (L8nಕ 5) ಎಂದರೇನು ; ಎಷ್ಟು ವಿಧವಾದ ಭೂ 
ಉಪಯೋಗಗಳಿವೆ ; ಸದರಿ ಪ್ರಾಧಿಕಾರದ ವ್ಯಾಪ್ಲಿಯಲ್ಲಿ ಬರುವ ಭೂ ಉಪಯೋಗಗಳಾವುವು ; 


(ಈ) ಭೂ ಉಪಯೋಗ/ಭೂಮಿ ಉಪಯೋಗ ಬದಲಾವಣೆ (chanೀ ೦ Land us) ಅಂದರೇನು 
; ಅವುಗಳಲ್ಲಿ ಎಷ್ಟು ವಿಧ; ಅವು ಯಾವುವು; ಪ್ರಾಧಿಕಾರದ ವ್ಯಾಪ್ಲಿಯಲ್ಲಿ ಎಷ್ಟು ವಿವಿಧ 
(Change of Land use) ಬರುತದೆ ; (ವಿವರವಾದ ಮಾಹಿತಿ ನೀಡುವುದು) 


(ಉ) ಜನವರಿ 2018-19 ರಿಂದ 2020-2021 ರವರೆಗೆ ಸದರಿ ಪ್ರಾಧಿಕಾರದ ವ್ಯಾಪ್ಲಿಯಲ್ಲಿ ಎಷ್ಟು 
Change of Land use ಪ್ರಕರಣಗಳು ನಡೆದಿವೆ ; (ವರ್ಷವಾರು ಬಡಾವಣೆವಾರು ವಿವರವಾದ 
ಮಾಹಿತಿ ನೀಡುವುದು) 


(QM) Change of Land use ಪಾಡುವ ಅಧಿಕಾರವು ಪ್ರಾಧಿಕಾರಕ್ಕಿದೆಯೇ ಅಥವಾ 
ಸರ್ಕಾರಕ್ಕಿದೆಯೇ; 


(ಯ) ಕಳೆದ 5 ವರ್ಷಗಳಲ್ಲಿ ಸದರಿ ಪ್ರಾಧಿಕಾರದಿಂದ ಯಾವ ಯಾವ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ? (ವಿವರವಾದ ಮಾಹಿತಿ ನೀಡುವುದು) 


